ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ : 62 
ಸದಸ್ಯರ ಹೆಸರು : ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ 
ಹೊಂದಿದವರು) 


ಉತರಿಸಬೇಕಾದ ದಿನಾಂಕ 


21.09.2020 


ನಗರ ಪ್ರದೇಶಗಳನ್ನು ಯಾವ ಮಾನದಂಡದ 
ಅಡಿಯಲ್ಲಿ ಹೊಸದಾಗಿ ಸೇರ್ಪಡಿಸಲಾಗಿದೆ; 


ಉತ್ತರಿಸುವವರು ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು 

ಕ್ರಸಂ ಪ್ರಶ್ನೆ ನ ಉತ್ತರ 
ಈ 97ರಲ್ಲ ಹೊರಡಸಲಾದ ಅಧಿಸಾಚನೆಯ 1197ರಲ್ಲಿ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ 
ಮೇರೆಗೆ ರಾಜ್ಯದಲ್ಲಿ ವ್ಯಕ್ಷ ಸಂರಕ್ಷಣಾ ಸಂಖ್ಯೆ: ಎಫ್‌ಎಫ್‌ಡಿ 100 ಎಫ್‌ಡಿಪಿ 1976 (1) 
ಕಾಯಿದೆಯ ವ್ಯಾಪ್ತಿಯಡಿ ಇದ್ದ 65 ನಗರ |ದಿನಾಂಕ 20.07.1976 ರ ಮೇರೆಗೆ ರಾಜ್ಯದಲ್ಲಿ 
ಪ್ರದೇಶಗಳು ಯಾವುವು; ಕರ್ನಾಟಕ ವಕ್ಷ ಸಂರಕ್ಷಣಾ ಕಾಯ್ದೆ, 197%: ರ 
ವ್ಯಾಪ್ತಿಯಡಿ ಇದ್ದ 65 ನಗರ , ಪ್ರದೇಶಗಳ ಪಟ್ಟಿಯನ್ನು 

೫ ಅನುಬಂಧ- 1 ರಲ್ಲಿ ಒದಗಿಸಿದೆ. ' 
ಈ ಹೊಸ ಕಾಯಡೆ ಜಾರಿಯಾದ'ಸಂತರ ಎಷ್ಟು] ಸರ್ಕಾರದ ಅಧಿಸೂಚನೆ ಸಂಖ್ಯೆ ``'ಅಪೆಜೀ 129[ 


ಎಫ್‌ಎಎಫ್‌ 2018 ದಿನಾಂಕ -24.05.2019ರನ್ವಯ 252 
ನಗರ ಪ್ರದೇಶಗಳನ್ನು ಕರ್ನಾಟಕ ವ್ಯಕ್ಷ ಸಂರಕ್ಷಣಾ ಕಾಯ್ದೆ 
1976ರ ವ್ಯಾಪ್ತಿಗೊಳಪಡಿಸಿ ಆದೇಶಿಸಲಾಗಿದೆ. 


ಕೈಗಾರೀಕರಣ ಹಾಗೂ ಹೆಚ್ಚಿದ ಜನಸಂಖ್ಯೆಯ 
ಒತ್ತಡದಿಂದ ನಗರ ಪ್ರದೇಶಗಳಲ್ಲಿನ ವೃಕ್ಷ ಸಂಪತ್ತಿಗೆ 
ಅಪಾರ ಹಾನಿ ಉಂಟಾಗುತ್ತದೆ. ಮರಗಳು ನೆರಳು 
ಒದಗಿಸುವುದಲ್ಲದೆ, ಪ್ರಾಕೃತಿಕ ಸೌಂದರ್ಯವನ್ನು 
ಹೆಚ್ಚಿಸುವುದು, ಕಲುಷಿತ ವಾತಾವರಣವನ್ನು 
ಶುದ್ಧಗೊಳಿಸುವುದು, ಶಬ್ದ ಮಾಲಿನ್ಯ' ನಿಯಂತ್ರಿಸಿ, ನಗರ 
ಪ್ರದೇಶಗಳನ್ನು ಮಾಲಿನ ರಹಿತವಾಗಿ ಉಳಿಸಿಕೊಳ್ಳಲು 


ಸಹಾಯಕವಾಗಿರುತ್ತವೆ. “976ರ ನಂತರ ರಾಜ್ಯದಲ್ಲಿನ 
ನಗರ ಪ್ರದೇಶಗಳು ಹಾಗೂ ಅವುಗಳ ವ್ಯಾಪ್ತಿ 
ಗಣನೀಯವಾಗಿ ಹೆಚ್ಚಿರುತ್ತದೆ. ನಗರ ಪ್ರದೇಶಗಳಲ್ಲಿ 
ವಿವೇಚನಾ ರಹಿತವಾದ ೪ ಮರಗಳ ಕತ್ರಾವಣೆಯನ್ನು 
ತಡೆಗಟ್ಟಲು ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976 
ರಲ್ಲಿನ ಎಲ್ಲಾ ಅವಕಾಶಗಳು ರಾಜ್ಯದಲ್ಲಿನ ಎಲ್ಲಾ ನಗರ 
ಪ್ರದೇಶಗಳಿಗೆ ಅನ್ವಯಿಸುವುದು ಅವಶ್ಯಕವಾಗಿರುತ್ತದೆ. ಈ 
ಹಿಂದೆ 1976 ರಲ್ಲಿನ ಹಾರದ ಅಧಿಸೂಚನೆಯು 
ರಾಜ್ಯದಲ್ಲಿನ 65 ನಗರ ಪ್ರದೇಶಗಳಿಗೆ ಮಾತ್ರ 
ಅನ್ನ್ವಯವಾಗುತ್ತಿತ್ತು. ಪ್ರಸ್ತುತ ಈ ಕಾಯ್ದೆಯನ್ನು 252 
ನಗರ ಪ್ರದೇಶಗಳಿಗೆ ವಿಸ್ತರಿಸಲಾಗಿದೆ. 


ಖಿ 


ಇ)'Tಭವಷ್ಯದಲ್ಲ ಇನ್ನಾ ಹೆಚ್ಸನ ಪ್ರಡ್‌ಶಗಳನ್ನು 
ಸೇರ್ಪಡಿಸಲು ಈ ನಿಯಮಗಳಲ್ಲಿ 
ಅವಕಾಶವಿದೆಯೇ; 


ಅವಕಾಶವಿದೆ: 


ಕಠಿಣ ಕಾನೂನು ರೂಪಿಸುವ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇ? 


ಈ) | ಮರಗಳ ಕಟಾವಣೆ ತಡೆಗಟ್ಟಲು ಇನ್ನೂ] ಇರುವುದೂ. 


ಮರಗಳ ನಾವ ಇಡಗಷ 


ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976ರಲ್ಲಿ ಖಾಸಗಿ 


ಪ್ರದೇಶಗಳಲ್ಲಿಯ ಮರ. ಕಟಾವಣೆಗೆ 


ಈಗಾಗಲೇ ರಾಜ್ಯದಲ್ಲಿ ಜಾರಿ ಇರುತ್ತದೆ. 


ಕಾನೂನು 


ಸಂಖ್ಯೆ: ಅಪಜೀ 91 ಎಫ್‌ಎಎಫ್‌ 2020 


p 


(ಆನ ಸಿಂಗ್‌) . 


ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು 


\ 


ಅನುಬಂಧ-1 


ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಎಫ್‌ಎಫ್‌ಡಿ 100 ಎಫ್‌ಡಿಪಿ 1976 (1) ದಿನಾಂಕ: 20.07.1976 ರ 
ಮೇರೆಗೆ ರಾಜ್ಯದಲ್ಲಿ ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ, 1976 ರ ವ್ಯಾಪ್ತಿಯಡಿ ಇದ್ದ 65 ನಗರ 
ಪ್ರದೇಶಗಳ ಪಟ್ಟಿ 


[ ನ ಪ್ರದೇಶಗಳು ನ ಪ್ರದೇಶಗಳು 
1 [ಬೆಂಗಳೊರು ನಗರ ಪಾಶ 3೫ 7ಕೊಣನೌರು ಪರಸಚೆ 
2. ಮೈಸೊರು ನಗರ ಮುನಿಸಿಷೆಲ್‌'ಕನ್ನಿಲ್‌ 357 ಚಬೇಲೂರು ಪರಸಿ 
3. | ಮೆಂಗಳೊರು ನಗರೆ ಮುನಿಸಿಪಲ್‌ 'ಕ್‌ನ್ನಿಲ್‌ 36. | ಹಾಸನ ನಗರಸಭೆ 
4. 1] ಬೆಳೆಗಾವಿ ನಗರ ಮುನಿಸಿಪಲ್‌ಕನ್ನಿಲ್‌ 37. | ಸಕಲೇಶಪುರ ಪುರಸಭೆ 
5 ಚೆಳಗಾವಿ' ದಂಡು ಪೆಡೇಶ 38] ಜಾಮರಾಜನಗರ ಪುರಸಭೆ 
[ 6. | ಹುಬ್ಬಳ್ಳಿ-ಧಾರವಾಡ ಮುನಿಸಿಪಲ್‌ ಕಾರ್ಪೋರೇಷನ್‌ 139. | ಗುಂಡ್ಲುಪೇಟೆ ಪುರಸಭೆ 
7. | ಬಳ್ಳಾರಿನಗರಸಭೆ 40. | ಹೆಗ್ಗಡದೇವನಕೋಟೆ ಪುರಸಭೆ 
8.1 ಬಿಜಾಪುರ'ನಗರಸಭೆ ಮ 4. ಹುಣಸೂರು ಪುರಸಭೆ 
ಕ Tದಾವನಗಕ್‌ ನಗರ ಸಪ 32 |ಕಾಳ್ಳಗಾಲ ಪುರಸಭೆ 
10. | ಗುಲ್ಬರ್ಗ ನಗರ ಸಭೆ 43. | ಪಿರಿಯಾಪೆಟ್ಟಣ ಪುರಸಭೆ 
ರಾಬರ್ಟ್‌ಸನ್‌ ಪೇಟೆ ಮುನಿಸಿಪಲ್‌ `ಹನಿಲ್‌ ಗ _ 
1 | ಪ್ರದೇಶವನ್ನು ಒಳಗೊಂಡಿರುವ ಕೆಜಿಎಫ್‌. | | ನಳೆಂದೂರು ಮರಸಭೆ 
ಭದ್ರಾವತಿ ಟೌನ್‌ ಮುನಿಸಿಪಲ್‌ ನಿಲ್‌ ಮಾನ್‌ 
15 ಮತ್ತುಅಧಿಸೂಚಿತ ಪ್ರದೇಶ, ಭದ್ರಾವತಿ ನ 45. '| ಸರಗೂರು ಪುರಸಭೆ 
13. | ಶಿವಮೊಗ್ಗೆ ನಗರಸಭೆ 46. | ಅಂಕೋಲ ಪೊರಸೆಚೆ 
14. |] ಖಾನಾಪುರ ಪುರಸಜಿ 77. |] ಹೊನ್ನಾವರ ಪುರಸಭೆ 
15.1 ಚಿಕ್ಕಮಗಳೊರು ಪುರಸಭೆ 48] ಹಳಿಯಾಳ ಪುರಸಭೆ 
16. |] ಮೂಡಿಗೆರೆ ಪುರಸಭೆ 49. |] ಕಮಟ ಪುರಸೆಚೆ 
17. | ಎನ್‌.ಆರ್‌. ಪುರಸಭೆ 50.7] ಕಾರವಾರ`ಪುರಸೆಭೆ 
1 | ಕೊಪ ಪಕಸಚಿ 51 | ಮುಂಡಗೋಡ ಪರಸಿ 
19. | ಶೈಂಗೇರಿ ಪುರಸಭೆ 52." ಸಿದ್ದಾಹುರ'ಮರಸಭೆ 
20. | ಮಡಕೇರ ಪರಸಚಿ 53 3ರಾ ಪರಸಚೆ 
21. ಹೆಬ್ಬಾಳ ಪುರಸಭೆ 54. |] ದಾಂಡೇಲಿ ಪುರಸಭೆ 
22] ಕೂಡ್ತಿಷಪೇಟೆ ಪುರಸಭೆ 587 ಹೊಸನಗರ ಪಾಕಸಚಿ 
73] ಕುಶಾಲನಗರ ಪಾರಸಿ 5ಕಸಾಗರ ಪಾರಸಿ 
24 | ಶನಿವಾರಸಂತೆ ಪರಸಭೆ 57.1 ಕಕಾರಿಷರ ಪುರಸೆಭೆ 
25. ಸೋಮವಾರಪೇಟೆ ಪುರಸಚಿ 58 ತರೇಕ್‌ ಪುಕಸಚೆ 
26. ಪಂಕಿಕೊಪ್ಪ ಪರಭ 5ರ ಸೊರಬ ಪುರಸಭೆ 
27. | ಪೊನ್ನೆಂಪೇಟಿ ಪುರಸಭೆ 60. | ತರಾಳಿಕೊಪ್ಪ ಪುರಸಭೆ 
28. ಗೋಣಿಕೊಪ್ಪ ಹುರಸಭೆ 61. ತೀರ್ಥಹಳ್ಳಿ ಪುರಸಭೆ 
29.1] ವಿರಾಜಪೇಟೆ ಪೌರಸಭೆ 821 ಉಡುಪಿ ಪೆರಸಭಿ 
30. -| ಶಿಗಾವಿ. ಪುರಸಭ 63. ಕಾರ್ಕಳ ಮರಸಭಿ 
31 | ಹಾನಗಲ್‌ ಹರಸಿ 84 ಪುತ್ತೂರು ಪಕಭೆ 
32 ಕಲಘಟಗಿ ಪರಸಚಿ 85. | ಹಂದಾಪುರ ಪುರಸಚಿ 
33. ಅರಕಲಗೂಡು ಪುರಸಚಿ ಗ 


